“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


ಹರ ಹರ ಪಾರ್ವತೀಪತಯೇ ಹರಹರ ಮಹದೇವ 


ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರ 
ಧೂರ್ಣಟಿ ಸಾಮಜಾಜಿನವಸನಭೂಷಣ ಸುಮನಸೋತ್ತಂಸ | 
ಕಾಮಹರ ಕೈಲಾಸಮಂದಿರ ಸೋಮಸೂರ್ಯಾನಲವಿಲೋಚನ 
ಕಾಮಿತಪ್ರದ ಕರುಣಿಸ್‌ಮಗೆ ಸದಾ ಸುಮಂಗಳವ | 


ವಾಮ - ಸುಂದರವಾದ ರೂಪಗಳುಳ್ಳವರಿಗೆ ದೇವನೂ, ವಿರಿಂಚಿಪುತ್ರ-ಬ್ರಹ್ಮಪುತ್ರ್ತನೂ, ಉಮಾದೇವಿಯ 


ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುವವನೂ, ಉಗ್ರ - ಶತ್ರುಗಳಿಗೆ ಉಗ್ರಸ್ವರೂಪನೂ, ದೂರ್ಜಟಿ - 


ಜಟಾಧಾರಿಯೂ, ಗಜಚರ್ಮಾಂಬರಧಾರಿಯೂ, ದೇವತೆಗಳಿಗೆ ಒಡೆಯನೂ, ಕಾಮಹರ - ಮನ್ಮಥನನ್ನು 
ನು ನ ಮ 
€, 


ದಹಿಸಿದವನೂ, ಕೈಲಾಸವಾಸಿಯೂ, ಚಂದ್ರ, ಸೂರ್ಯ, ಅಗ್ನಿ ಎಂಬ ತ್ರಿನೇತ್ರನೂ ಆದ ರುದ್ರದೇವನು ನಃ 
ಅಭೀಷ್ಟವನ್ನು ನೆರವೇರಿಸಲಿ. (ಹರಿಕಥಾಮೃತಸಾರ - ಮಂ ಗಳಾಚರಣಸಂಧಿ) 


ಫಣಿಗಣ ವರಭೂಷಃ ಪಾರ್ವತಿ ಶ್ಲಾಘ್ಯವೇಷಃ 
ಖಲಜನಕ್ಕತ ರೋಷಃ ಖಂಡಿತಾತ್ಮೀಯ ದೋಷಃ 
ಸದರುಣಗಿರಿವಾಸಃ ಶಕ್ರ್ತಸೂರ್ಯಾದ್ಯಧೀಶಃ 
ಪರಿಹೃತಭವಪಾಶಃ ಪಾತುಮಾಂ ಪಾರ್ವತೀಶಃ 


ಫಣಿಗಣ ವರಭೂಷ: - ಸರ್ಪಗಳ ಸಮೂಹದಿಂದ ಉತ್ತಮವಾದ ಅಲಂಕಾರವುಳ್ಳ, 
ಪಾರ್ವತೀಶ್ಲಾಘ್ಯವೇಷ: - ಪಾರ್ವತಿಯಿಂದ ಹೊಗಳಿಸಿಕೊಳ್ಳುವ ವೇಷವುಳ್ಳ, ಖಲಜನಕೃತ ರೋಷ: - 


ದುರ್ಜನರಲ್ಲಿ ಸಿಟ್ಟುಮಾಡುವ, ಖಂಡಿತಾತ್ಮೀಯ ದೋಷ: - ತನ್ನನ್ನು ನಂಬಿದವರ ದೋಷಗಳನ್ನು 
ಪರಿಹರಿಸುವ, ಶಕ್ರ-ಸೂರ್ಯಾದ್ಯಧೀಶ: - ಇಂದ್ರ, ಸೂರ್ಯ ಮೊದಲಾದ ದೇವತೆಗಳಿಗೆ 


ಸ್ವಾಮಿಯಾದ, ಭವಪಾಶ: - ಸಂಸಾರಪಾಶವನ್ನು ಪರಿಹೃತಃ: - ಪರಿಹರಿಸುವ, ಸದರುಣಗಿರಿವಾಸ: - 
ಪವಿತ್ರವಾದ ಅರುಣಗಿರಿಯಲ್ಲಿ ವಾಸವಾಗಿರುವ, ಪಾರ್ವತೀಶ: -ಪಾರ್ವತೀಪತಿಯಾದ ಶಿವನು ಮಾಂ 
ಪಾತು - ನನ್ನನ್ನು ಕಾಪಾಡಲಿ. 

ಶ್ರೀವಾದಿರಾಜರು ಅರುಣಾಚಲೇಶ್ವರ(ತಿರುವಣ್ಣಾಮಲೈ)ನನ್ನು ಸ್ತುತಿಸಿದ ಸ್ಫೋತ್ತ 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 1 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ 

ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ 
ಮರಣವನ್ನು ಜಯಿಸಿದವನೂ, ರೌದ್ರನಾದ, ಅಮೃತಮಥನಕಾಲದಲ್ಲಿ ಬಂದ 
ಹಾಲಾಹಲವಿಷವನು ವಾಯುದೇವರ ಅನುಗ್ರಹದಿಂದ ಭಕ್ತಿಸಿ ನೀಲಕಂಠನಾದ, ಶುಭಸ್ವ್ತರೂಪನೂ, 


ಪನೂ, ಪಾರ್ವತೀರಮಣನೂ ಆದ ಮಹರುದ್ರದೇವರೇ, ನಿಮಗೆ ನಮಸ್ಕಾರವು. 


ಗಿೀರಾಗ-ಪರತುವರಾಳಿ ₹1 => ~ © ॐ 


ಪಾರ್ವತಿ ಭಕುತರ ಸಾರಥಿ ವಂದಿಪೆ 
ಸುರಪತಿ ಗಜಮುಖಮೂರುತಿ ಮಾತೆ । ९& छ । 


ಮನದಭಿಮಾನಿಯೆ ನೆನೆವೆನು ನಿನ್ನನು 

ಅನುಕರಿಸೆನ್ನನು ಅಂಬುಜಪಾಣಿ । 1 
ಮಂಗಳೆ ಮೃಡನಂತರಂಗಳೆ ಹರಿಪದ 

ಭೃಂಗಳೆ ತುಂಗಳೆ ಪನ್ನಗವೇಣಿ 21 


ಗುಣಪೂರ್ಣ ವೇಣುಗೋಪಾಲವಿಟ್ಕಲನ್ನ 
ಕಾಣಿಸಿ ಕೊಡುವಂತ ಶೂಲಿಯ ರಾಣಿ | ೩1 
೨ರಾಗ-ಶಂಕರಾಭರಣ :ತಾಳ-ಆದಿತಾಳ 


ಪಶುಪತಿಯ ತೋರಮ್ಮ | ಅಮ್ಮಾ ಪಶುಪತಿಯ ತೋರಮ್ಮ 


ವಿಷವ ಸವಿದ ರುಂಡಮಾಲನ | ತ್ರಿಭುವನಪಾಲನ | ನೀ 


() 


ಹಸನಾಗಿ ತೋರಮ್ಮ । उ । 
ಮೈನಾಕ ನಂದನೆ । ಮಾಡುವೆನು ವಂದನೆ 
ಮನೋನಿಯಾಮಕನ । ಮುನಿವಂದಿತನ | 01 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 2 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


ಮತಿಯ ಕೊಡುವೆ ನೀ। ಹಿತದಿಂದ ನೋಡುವೆ 
ಪತಿತ ಪಾವನ ಮೃತ್ಯುಂಜಯನ | ೨1 


ತ್ರಿಜಗ ಪೂಜಿತೆ ಉಮೆ | ಪೊಗಳುವೆನಮ್ಮ 
ವಿಜಯವಿಟ್ಕಲನ ನಿಜವನರಿತವನ | ೩1 


೩. ಲಿಂಗಾ ಎ © ತರಂಗ 


ರಾಗ - ಧನಾಸರಿ ತಾಳ - ಛಾಪುತಾಳ 
ಲಿಂಗಾ ಎನ್ನಂತರಂಗ ॥ उः ॥ 
ಮಂಗಳಾಂಗ ಸವರೋತ್ಸುಂಗ ರಾಮ ಲಿಂಗ ॥ ಅ.ಪ ॥ 


ಮಂದಾಕಿನಿಧರಗೆ ಗಂಗಾಂಬು ಮಜ್ಜನವೆ 
ಚಂದ್ರವೌಳಿಗೆ ಗಂಧ ಸಮರ್ಪಣೆಯೆ 
ಇಂದು ರವಿನೇತ್ರನಿಗೆ ಕರರ್ಪೂರದಾರತಿಯೇ 
ಕಂದರ್ಪಜನಕಗೆ ಮಿಗಿಲಾಪೇಕ್ಲೆಯೇ WO ॥ 


ಘನ ವಿದ್ಯಾತುರಗಗೆ ಮಂತ್ರ ಕಲಾಪವೆ 
ಧನಪತಿಸಖಗೆ ಧನಕಾಣಿಕೆಯೆ 
ಮನೆರಜತಪರ್ವತಗೆ ಮಣಿಮಾಯಾಭರಣವೇ 
ಮನೋನಿಯಾಮಕಗೆ ಎನ್ನ ಬಿನ್ನಪವೆ ॥ ೨ ॥ 


ವೈರಾಗ್ಯನಿಧಿಗೆ ಈ ವಿಷಯಪದಾರ್ಥವೆ 
ಗೌರಿಯ ರಮಣಗೆ ಈ ಸ್ತೋತ್ರವೆ 
ವೀರರಾಘವ ವಿಜಯ ವಿಠಲನ್ನ ನಿಜ ಹಸ್ತ 
ವಾರಿಜದಳದಿಂದ ಉದಿಸಿದ ಶಿವ ಮಹಾ ॥ ೩ ॥ 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 3 


Kp, 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೪. ರಾಗ - ಮೋಹನ ಆದಿತಾಳ (ಗೋವಿಂದದಾಸರ ಕೃತಿ) 


ಶಿವ ಶಂಬೋ ಶಂಕರಾ । ಶಿವ ಸೋಮಶೇಖರಾ । 
ಶಿವನೆ ಗಂಗಾಧರ | ಶಿವ ಗೌರೀವರ । 
ಶಿವ ಚರ್ಮಾಂಬರ । ಶಿವ ಭವ ಭಯಹರ । ೧1 


ಶಿವ ನೀಲಕಂಧರಾ । ಶಿವಕಾಲಾ ಸಂಹರಾ । 
ಶಿವನೇ ಜಟಾಧರ । ಶಿವ ರಜತೇಶ್ವರ 
ಶಿವ ಶೂಲಾಧರ । ಶಿವನಿಗೆ ಶಿರ ಸರ । ೨1 


ಶಿವ ಗೋವಿಂದನ । ಶಿವ ದಾಸರ ಪ್ರಿಯಾ । ೩1 
೫. ಶಂಕರಾಭರಣ ಆಟತಾಳ (ಗೋವಿಂದದಾಸರ ಕೃತಿ) 


ಶಂಭೋ ಶಿವ ಶಂಕರಾ | ಮಹೇಶ್ವರ ॥ 
ಶಂಭೋ | ಶಿವ ಶಂಕರ ಪರಮೇಶ್ವರ ॥ 


ಶಂಭು ಮಹೇಶ್ವರ | ಅಂಬಾಮನೋಹರ 
ನಂಬಿದವರ ಕಾಯ್ತ | ಸಾಂಬ ದಿಗಂಬರ ॥ ¢ ॥ 


ನೀಲಕಂಧರ ವರ । ಬಾಲಚಂದಿರಧರ ॥ 
ಫಾಲಲೋಚನ ರುಂಡ । ಮಾಲಾಕಾಲನಕಾಲ ॥ ॥ ೨ ॥ 


ಅಂಧಕಾಸುರ ಹರ | ಮಂದಾಕಿನಿಧರ ॥ 
ನಂದಿ ಸವಾರ ಗೋ । ವಿಂದ ದಾಸವಂದ್ಯ ॥ ೩ ॥ 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 4 


Kp, 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೬ ರಾಗ-ಶಂಕರಾಭರಣ: ತಾಳ-ಆದಿತಾಳ 


ಕುಣಿಯುತ ನಲಿಯುತ ಬಾ ಶಂಕರ 
ಮಣಿಯುವೆ ನಿನ್ನಡಿಗನುದಿನ ಪುರಹರ | 


ध 


ಢಣ ಡಢಣ ८७६७ ಎಂದು ಡಮರುಗ ಧ್ವನಿಸಲು 

ಠಣ ಠಣ ಠಣ ಎಂದು ವೃಷಭವು ನಲಿಯೇ 

ರುಣ ತಕ ತಕ ಕಿಟ ತಾಕಿಟ ತಕಕಿಟ 

ರುಣ ಎಂದು ನಂದಿ ಮೃದಂಗವ ಬಾರಿಸೆ । 1 
ಹರ ಹರ ಹರ ಎಂದು ಗಣಗಳು ನುತಿಸಲು 

ಪೊರೆಯೆ ಬಹುವಿಧ ಗಂಗೆಯರ್‌ ನಮಿಸೆ 

ಸರಿಗಮ ಪದನಿಸ ಸ್ವರಗಳ ಪಾಡುತ 

ನಾರದ ತುಂಬುರು ಗಾನವ ಮಾಡಲು । ೨1 


ವರಕಮಲೇಶನ ಚರಿತೆಯ ಜಗದೊಳು 

ಪರಿ ಪರಿ ಭಾವದಿ ನರ್ತಿಸಿ ತೋರುತ 

ಪೊರೆಯುತ ಭಕುತರ ವರವೀಯುತ ಬಾ 

ಗಿರಿಜಾಲಂಗಿತ ನಾಟ್ಯಾಚಾರ್ಯ |೩1 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 5 


Kp, 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೭.ರಾಗ- ಶಂಕರಾಭರಣ : ತಾಳ -ಆದಿತಾಳ 


ಪಾವ छ 


ನಮ: ಪಾರ್ವತೀಪತಿ ನತಜನಪರ ನಮೋ ವಿರೂಪಾಕ್ಷ 


el 


६ 


ರಮಾರಮಣನಲಿ ಅಮಲಭಕುತಿ ಕೊಡು ನಮೋ ವಿಶಾಲಾಕ್ಷ । © 


ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷ 


ಫಾಲನೇತ್ರ ಕಪಾಲ ರುಂಡಮಣಿ ಮಾಲಾಧೃತ ವಕ್ಷ 
ಶೀಲರಮ್ಮ ವಿಶಾಲ ಸುಗುಣ ಸಲ್ಲೀಲ ಸುರಾಧ್ಯಕ್ಷ 


ಪ್ರೀಲಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ | ೧1 


ವಾಸವನುತ ಹರಿದಾಸ ಈಶ ಕೈಲಾಸವಾಸ ದೇವ 
ದಾಶರಥಿಯ ಔಪಾಸಕ ಸುಜನರ ಪೋಷಿಪ ಪ್ರಭಾವ 
ಭಾಸಿಸುತಿಹುದು ಅಶೇಷ ಜೀವರಿಗೆ ಈಶನೆಂಬ ಭಾವ 


ಶ್ರೀಶನಲ್ಲಿ ಕೀಲಿಸು ಮನವ ಗಿರಿಜೇಶ ಮಹಾದೇವ । ೨1 


ಮೃತ್ಯುಂಜಯ ನಿನ್ನುತ್ತಮ ಪದಯುಗ ಭೃತ್ಯನೊ ಸರ್ವತ್ರ 
ಹತ್ತಿರ ಕರೆದು ಅಪತ್ಮನಂತೆ ಪೊರೆಯುತ್ತಿರೊ ತ್ರಿನೇತ್ರ 
ತೆತ್ತಿಗನಂತೆ ಕಾಯುತ್ತಿಹೆ ಬಾಣನ ಸತ್ಯದಿ ಸುಚರಿತ್ರ 


ಕತನ್ಯ ಉಡುಪಿ ಸವೋತ್ತಮ ಶ್ರೀಕೃಷ್ಣನ ಪೌತ್ರ ಕೃಪಾಪಾತ್ರ | ೩1 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 6 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


ಆರಾಗ-ಶಂಕರಾಭರಣ :ತಾಳ-ಅಟತಾಳ 
ನಂಜುಂಡ ನಮ್ಮ ಗುರು | ನಂಜುಂಡ । डः । 


ನಂಜುಂಡ ನತಜನಪಾಲ | ಭವ ಭಂಜನ ಕರುಣಾಲವಾಲ ॥ ಆಹಾ ॥ 
ಆಂಜನೇಯನ ಪ್ರಿಯ ಅಂಜಲಿ ಮುಗಿವೆನು | 
ಕಂಜನಾಭನ ಪಾದಕಂಜವ ತೋರಿಸೊ । & डः । 


ರಕ್ಕಸಾಂತಕ ದೇವ ಬಿರುದಾ। ಕರಿ॥ 

ತೊಕ್ಕನುಟ್ಟ ಚಂದ್ರ ಶಿರದಾ | ಮುನಿ ॥ 

ಮಾರ್ಕಂಡೇಯಗೆ ಆಯುವರದಾ ದೇ- 

ವರ್ಕಳಿಗಭೀಷ್ಟೆಯ ಗರೆದ। ಆಹಾ ॥ 

ಪೊಕ್ಕಳ್ಲೂವಿನ ವಿಷ್ಣುಭಕ್ತಿಯ ಎನಗಿತ್ತು 

ಚಜೊಕ್ಕಚಿತ್ತನ ಮಾಡೊ ಮುಕ್ಕಣ್ಣ ಮಹದೇವ । 1 
ಇಂದ್ರಾದಿ ಸುರಮುನಿವಂದ್ಯ | ಪಾದ- 

ಕೆಂದಾವರೆಯ ಗುಣಸಾಂದ್ರ । ಅಜನಂದನ ಸತತ ಆನಂದ ॥ 

ಗುರು ಗಂಧವಾಹನನ ಕಂದ ॥ ಆಹಾ ॥ 

ವಂದಿಸುವೆನು ಮನಮಂದಿರದಲಿ 

ರಾಮಚಂದ್ರನ ನೋಡುವಾನಂದ ಭಾಗ್ಯವನೀಯೋ [5 


ವಿಷಕಂಧರನೆ ವೀತಭಯನೆ । ವರ- 

ವೃಷಕೇತು ವೈಷ್ಣವೋತ್ತಮನೇ | ನಮ್ಮಶಶಿಮುಖಿ ಗೌರಿನಾಯಕನೆ । 

ನಿನಗೆ ನಮಿಸುವೆ ಕರುಣಾಳು ಶಿವನೆ ॥ ಆಹಾ ॥ 

ಭಸಿತ ಭೂಷಿತವಾದ ಶಶಿಸನ್ನಿಭಾಂಗನೆ 

ನಸುನಗೆಯ ಮುಖವ ತೋರಿಸೊ ಶಂಕರನೆ | ೩1 


ದಿವ್ಯಘನ ವೈರಾಗ್ಯ ಭಾಗ್ಯ ಉಣಿಸೊ ॥ ಆಹಾ ॥ 
ಕನಸು ಮನಸಿಲಿ ಹರಿರೂಪ ಗುಣಕ್ರಿಯೆ | 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 7 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


ನೆನಹಿತ್ತು ಸಂತೈಸು ಅಗಜೆಗಾನಂದವೀವ | & । 
ಮುನಿವೇಷವನು ತಾಳಿ ನೃಪಗೆ । 
ಶ್ರೀ ವಿಷ್ಣುವಿನ ಕಥೆ ಅರುಹಿದೆ ಸದತಿಗೆ | 
ಣ [a 
ಮಾರ್ಗವನೆ ಮಾಡಿ ಸಲಹಿದೆ ಕೊನೆಗೆ | 
ಕರುಣಿಗಳೊಳು ಎಣೆಯಾರೊ ನಿನಗೆ ॥ ಆಹಾ ॥ 
ಗುಣನಿಧಿ ಬಾದರಾಯಣವಿಟ್ಕಲನ ಧ್ಯಾನ 
ನೆನಹಿತ್ತು ಸಂತೈಸು ಗಣಪ ಷಣ್ಮುಖರಯ್ಯ | ॐ 1 


೯ರಾಗ -ಧನ್ಮಾಸಿ : ತಾಳ -ಆದಿತಾಳ 


ಚಂದ್ರಚೂಡ ಶಿವಶಂಕರ ಪಾರ್ವತಿರಮಣ ನಿನಗೆ ನಮೋ |ಪ 
ಸುಂದರ ಮೃಗವರ ಪಿನಾಕಿಧನುಕರ ಗಂಗಾಶಿರ ಗಜಚರ್ಮಾಂಬರಧರ | ಅ 


ನಂದಿವಾಹನಾನಂದದಿಂದ ಮೂಜರ್ಜಗದಿ ಮೆರೆವನು ನೀನೆ 

ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೆ 
ಕಂದರ್ಪನ ಕ್ರೋಧದಿಂದಲಿ ಕೊಂದ ಉಗ್ತ್ರನು ನೀನೆ 

ಇಂದಿರೇಶ ಫ್ರೀರಾಮನ ನಾಮವ ಚೆಂದದಿ ಪೊಗಳುವ ನೀನೆ । ೧1 


ಬಾಲಮ್ಮಕಂಡನ ಕಾಲನು ಎಳೆವಾಗ ಪಾಲಿಸಿದವ ನೀನೆ 

ವಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡೊ ದಿಗಂಬರ ನೀನೆ 

ಕಾಲಕೂಟವನು ಪಾನಮಾಡಿದ ನೀಲಕಂಠನು ನೀನೆ 

ಜಾಲಮಾಡಿದ ಗೋಪಾಲ ಎಂಬ ಹೆಣ್ಣಿಗೆ ಮರುಳಾದವ ನೀನೆ । ೨1 


ಧರೆಗೆ ದಕ್ಷಿಣ ಕಾವೇರಿತೀರ ಕುಂಭಪುರವಾಸನು ನೀನೆ 

ಕರದಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನು ನೀನೆ 

ಕೊರಳಲಿ ರುದ್ಬಾಕ್ಷಿ ಭಸ್ಮ್ನವ ಧರಿಸಿದ ಪರಮವೈಷ್ಣವನು ನೀನೆ 

ಗರುಡಗಮನ ಶ್ರೀಪುರಂದರವಿಟ್ಕಲಗೆ ಪ್ರಾಣಪ್ರಿಯನು ನೀನೆ | ೩1 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 8 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೧೦. ರಾಗ-ತೋಡಿ : ತಾಳೆ-ಆದಿತಾಳ 
ಶಂಭೋ ಸ್ವಯಂಭು ಸಂಭವ ನಂಬಿದೆ ಕಾಯೊ \ 
ಜಂಭಾರಿಮುತ ಅಭವ । डः । 
ಅಂಬರಪುರಹರ ಸಾಂಬ ತ್ರಿಯಂಬಕ । 
ಶಂಬರಾರಿ ರಿಪು ಗಂಭೀರ ಕರುಣೇ । ९ उ । 


ಭಸಿತಭೂಷಿತ ಶರೀರ ಭಕ್ತರಾಧಾರ | ವಿಷಕಂಠ ದುರಿತಹರ | 

ಪಶುಪತಿ ಫಣಿಹಾರ ಪಾವನ್ನಕರ | ಫತ್ರಿಶೂಲಡಮರುಗಧರ । 

ನೊಸಲನಯನ ವಿಕಸಿತ ಅಂಬುಜಮುಖ । ಶಶಿಧರ ಮೂಕರಕ್ಕಸ ಮದಮರ್ದನ । 
ಘಸಣೆಗೊಳಿಸುವ ತಾಮಸವ ಕಳೆದು | ಮಾನಸದಲಿ ರಂಗನ ಬಿಸಜ ಪಾದವ ತೋರೊ ॥ ೧ ॥ 
ರಜಿತಪರ್ವತ ನಿವಾಸ ನಿರ್ಮಲಭಾಸ । ಗಜದೈತ್ಯನಾಶ ಗಿರೀಶ । 

ಸುಜನರ ಮನೋವಿಲಾಸ ವ್ಯೋಮಕೇಶ | ತ್ರಿಜಗದಲ್ಲಣ ಗೌರೀಶ । 

ಅಜಸುತನದ್ವರ ಭಜನೆಯ ಕೆಡಿಸಿದ | ಅಜಗರಮಂದಿರ ಗಜಮುಖ ಜನಕನೆ । 

ಗಜಗಮನ ಮುನಿ ತನುಜನ ಕಾಯ್ದನೆ | ವ್ರಜಮುನಿ ವಂದಿತ ಭಜಿಸುವೆ ನಿನ್ನ ॥ 5 ॥ 


ಮಧುರಾಪುರೀ ನಿಲಯ ಮೃತ್ಯುಂಜಯ | ಸದ ಮಲ ಸುಮನಸಗೇಯ । 

ಸದಾ ನಮಿಪರ ಹೈದಯಸ್ತ ಚಕ್ಕನಾಥ। ಸದೆ ಪಾಪ ಕೊಡು ಅಭಯ । 

ಸದಾಶಿವ ಜಾನ್ನವೀಧರ ಕೃತಮಾಲಾ | ನದೀತೀರದಿ ವಾಸವಾಗಿಪ ಸೌಂದರ್ಯ 
ಮಧುರಿಪು ವಿಜಯಟ್ಕಲನ ಪದಾಬ್ದಕೆ | ಮಧುಪನೆನಿಪ ಪಂಚವದನ ಕೈಲಾಸ ॥ > ॥ 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 9 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೧೧. ರಾಗ-ಮಧ್ಯಮಾವತಿ: ತಾಳ-ಅಟತಾಳ 


ಧವಳಗಂಗೆಯ ಗಂಗಾಧರ ಮಹಲಿಂಗ | उ । 
ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ | ಅ.ಪ । 


ಅರ್ಜಿಸಿದವರಿಗಭೀಷ್ಟವ ಕೊಡುವ 
ಹೆಚ್ಚಿದ ಅಘಗಳ ಬೇಗನೆ ತರಿವ 

ದುಶ್ನರಿತರನೆಲ್ಲ ದೂರದಲ್ಲಿಡುವ 

ನಮ್ಮಚ್ಛುತಗಲ್ಲದ ಅಸುರರ ಬಡಿವ । © । 


ಮಾರನ ಗೆದ್ದ ಮನೋಹರಮೂರ್ತಿ 

ಸಾರ ಸಜ್ಜನರಿಗೆ ಸುರಚಕ್ರವರ್ತಿ 

ಧಾರಿಣಿಯೊಳಗೆ ತುಂಬಿದೆ ನಿನ್ನ ಕೀರ್ತಿ 

ಮುರಾರಿಯ ತೋರಿಸಯ್ಯ ನಿನಗೆ ಶರಣಾರ್ಥಿ | ೨1 


ಅನುದಿನ ನೆನೆವಂತೆ ಮಾಡೊ ನೀ ಎನ್ನ 
ಅನ್ಯನರಿಯೆನೊ ಗುರುವೆಂಬೆ ನಿನ್ನ 
ಇನ್ನಾದರು ಹರಿಯ ತೋರೊ ಮುಕಣ | ೩1 


ए ८2 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 10 


Kp, 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೧೨. ರಾಗ-ಕಾಂಬೋದಿ : ತಾಳ-ರುಂಪೆತಾಳ 


ಕೈಲಾಸವಾಸ ಗೌರೀಶ ಈಶ ಪ! 
ತೈಲಧಾರೆಯಂತೆ ಮನಸು ಕೊಡು ಹರಿಯಲ್ಲಿ ಶಂಭೋ । & डः । 
ಅಹೋ ರಾತ್ರಿಯಲಿ ನಾನು ಅನುಚರಾಗ್ರಣಿಯಾಗಿ 

ಮಹಿಯೊಳಗೆ ಚರಿಸಿದೆನೊ ಮಹದೇವನೆ 

ಅಹಿಭೂಷಣನೆ ಎನ್ನ ಅವಗುಣಗಳೆಣಿಸದಲೆ 

ವಿಹಿತ ಧರ್ಮದಿ ಕೊಡು ವಿಷ್ಣು ಭಕುತಿಯನು ಶಂಭೋ । 1 
ಮನಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ 

ಅನಲಾಕ್ಷ ನಿನ್ನ ಪ್ರೇರಣೆಯಲ್ಲದೆ 

ದನುಜ ಗಜ ಮದ ಹಾರಿಯೆ ದಂಡ ಪ್ರಣಾಮವ ಮಾಲ್ಟ 

ಮಣಿಸು ಈ ಮನವ ಸಜ್ಜನರ ಚರಣದಿ ಶಂಭೋ । ೨1 


ಭಾಗೀರಥೀ ಧರನೆ ಭಯವ ಪರಿಹರಿಸಯ್ಯ 

ಲೇಸಾಗಿ ಒಲಿದು ಸಂತತ ಶರ್ವದೇವ 

ಭಾಗವತ ಜನಪ್ರೀಯ ವಿಜಯವಿಟ್ಕಲನಂಘ್ರಿ 

ಜಾಗುಮಾಡದೆ ಭಜಿಪ ಭಾಗ್ಯವನು ಕೊಡು ಶಂಭೋ | ೩1 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 11 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೧೩. ರಾಗ-ಶಂಕರಾಭರಣ: ತಾಳ-ಆದಿತಾಳ 
ಎಂಥಾ ಚಲುವಗೆ ಮಗಳನು ಕೊಟ್ಟನು 
ಗಿರಿರಾಜನು ನೋಡಮ್ಮಮ್ಮ । ड; । 


ಕಂತುಹರ ಶಿವ ಚೆಲುವನೆನ್ನುತ 
ಮೆಚ್ಚಿದನು ನೋಡಮ್ಮಮ್ಮ | € डः । 


ಮೋರೆ ಐದು ಮೂರು ಕಣ್ಣು | ವಿಪರೀತವ ನೋಡಮ್ಮಮ್ಮ \ 
ಕೊರಳೊಳು ರುಂಡ ಮಾಲೆಯ ಧರಿಸಿದ । ಉರಗಭೂಷಣನ ನೋಡಮ್ಮಮ್ಮ | ೧1 


ತಲೆಯೆಂಚಬೋದು ನೋಡಿದರೆ ಜಡೆ । ಹೊಳೆಯುತಿದೆ ನೋಡಮ್ಮಮ್ಮ I 
ಹಲವು ಕಾಲದ ತಪಸಿ ರುದ್ರನ | ಮೈಬೂದಿಯ ನೋಡಮ್ಮಮ್ಮ ॥ 2 । 


ಭೂತ ಪ್ರೇತ ಪಿಶಾಚಿಗಳೆಲ್ಲ ಪರಿವಾರವು ನೋಡಮ್ಮಮ್ಮ 
ಈತನ ನಾಮವು ಒಂದೇ ಮಂಗಳ ಮುಪ್ಪುರಹರನ ನೋಡಮ್ಮಮ್ಮ । ೩1 


€. 
ಹಣವೊಂದಾದರು ಕೈಯೊಳಗಿಲ್ಲ | ಕಪ್ಪರವನು ನೋಡಮ್ಮಮ್ಮ । ® । 


ಮನೆಯೆಂಬೋದು ಸ್ಮಶಾನವು ನೋಡೆ | ಗಜ ಚರ್ಮಾಂಬರವಮ್ಮಮ । 


ನಂದಿವಾಹನ ನೀಲಕಂಠನ | ನಿರ್ಗಣನ ನೋಡಮ್ಮಮ್ಮ | 
ಇಂದಿರೆರಮಣ ಫ್ರೀ ಪುರಂದರವಿಟ್ನ್ಟಲನ | ಪೊಂದಿದವನ ನೋಡಮಮ್ಮ। ॐ | 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 12 


Kp, 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೧೪. ರಾಗ-ಆರಭಿ : ತಾಳ-ಆದಿತಾಳ 
ನೀಲಲೋಹಿತ ಡಮರುಗ ತ್ರಿಶೂಲಶೋಭಿತ । ढः । 


ಫಾಲನಯನ ಶುಂಡಾಲಚರ್ಮಸುದು 
ಕೂಲ ಮೃಡ ಸತತ ಪಾಲಿಸು ಕರುಣದಿ । & डः । 


ನಂದಿವಾಹನ उदं ಖಳವೃಂದಮೋಹನ 
ಅಂಧಕರಿಪು ಶಿಖಿಸ್ಮಂದನಸನಕ ಸ- 
ನಂದನಾದಿ ಮುನಿವಂದಿತಪದಯುಗ We 


ಸೋಮಶೇಖರ ಗಿರಿಜಾ ಸುತ್ರಾಮಲೇಖರ 
ಸ್ತೋಮ ವಿನುತ ಭವಭೀಮಭಯಾಂತಕ 
ಕಾಮರಹಿತ ಗುಣಧಾಮ ದಯಾನಿಧೆ ॥ < । 


ನಾಗಭೂಷಣ ವಿಮಲ ಸದ್ರಾಗ ಭಾಷಣ 
ಭೋಗಿಶಯನ ಜಗನ್ನಾಥವಿಟ್ಠಲನ 
ಯೋಗದಿ ಒಲಿಸುವ ಭಾಗವತರಲ್ಲಿಡು 2 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 13 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೧೫. ರಾಗ-“ಮೋಹನ : ತಾಳ - ಆದಿತಾಳ 


ಶಿವನೇ ನಾ ನಿನ್ನ ಸೇವಕನಯ್ಯ ದುಮ್ಮನ ಬಿಡಿಸಯ್ಯ । उः । 
ಕರುಣದಿ ಪಿಡಿಕ್ಕೈಯಾ ಸಿರಿಧರನಮಯ್ಯ 
ಭವಮೋಚಕ ಭಾಗವತಶಾಸ್ತ್ರವ | ಅವನೀಶಗೆ ಪೇ ಸವ ನೀನ ವೆ ಅ डः; । 


ವೈಕಾರಿಕ ತೈಜಸ ತಾಮಸವೆಂಬ | ತ್ರೈತತ್ವಗಳೆಂಬ 

ಸಾಕಾರಿ ಶಾರ್ವರಿ ಧವಧರಸಾಂಬ ಸುರಪಾದ್ಯರ ಬಿಂಬ! 

ವೈಕಲ್ಯಾಸ್ಸ್ನದವ ಕಳೆದೊಮ್ಮೆಲೆ 

ವೈಕುಂಠಕೆ ಕರೆದೊಯ್‌ ಕರಿಗೊರಳ | 1 


ಮೃತ್ಯುಂಜಯ ಮುಪ್ಪುರಹರ ಮಹದೇವ ದೇವರ್ಕಳ ಕಾವಾ! 
ಸ್ತುತ್ಯಾದಿಜ ದಿತಿಜತತೀವನದಾವ । ದುರಿತಾಂಬುಧಿನಾವಾ । 


ಕೃತ್ತಿವಾಸ ಎನ್ನತ್ಯಪರಾಧಗ- 


ಳೆತ್ತೇಣಿಸದೆ ಕೃತಕೃತ್ತನ ಮಾಡೈ |5| 
ಗಂಗಾಧರ ಷಣ್ಮುಖಗಣಪರ ತಾತ ತ್ರೈಲೋಕ್ಯ ತ್ರಾತಾ! 


ಲಿಂಗಾಹ್ವಯ ತಾರಕಹರ ನಿಭ್ಭೀತಾ-ಭುವನಾಧಿನಾಥಾ 
ತುಂಗಮಹಿಮ ನಿಸ್ಪಂಗ ಹರಿಯ ದ್ಧಿತಿ- 

ಯಂಗ ಡಮರು ಶೂಲಂಗಳ ಪಿಡಿದಿಹ । ೩1 
ಪಂಚಾನನ ಪನ್ನಗಭೂಷಣ ಭೀಮ ಭುವನಾಭಿರಾಮ 

ಸಂಚಿತನ ಮಾಡುವ ಸಂತತನೇಮ ಶ್ರೀರಾಮನಾಮ 

ಪಂಚಶರಾರಿ ವಿರಿಂಚಿಕುವರ ನಿ- 

ಷಿಂಚರೊಡೆಯನ ಮಂಚಪದಾರ್ಹನೆ | © । 


ಸ್ಪಟಿಕಾಭ ಕಪಾಲಿ ಕಾಮಿತ ಫಲದಾ । 

ಫಲ್ಲುಣ ಸಖ ಶೀದವಿಠಲಾಹ್ಟಯವಿತ ಪವಿತ್ತ ದ್ವಿರದಾ । 

‘Nn ¬ © ವ ೨ ಅ "ವ 
ಚರ್ಮಾಂಬರನಾದಾ । ಕುಟಿಲರಹಿತ ಧೂರ್ಜಟಿ ವೃಷಭಧ್ದಜ । 
ನಿಟಿಲನಯನ ಸಂಕಟವ ನಿವಾರಿಸು | 8 1 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 14 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೧೬. ರಾಗ-ಕ ಲ್ಯಾ ಚಿ :ತಾಳ - ಏಕತಾಳ 


ಹರಹರ ಪುರಹರ ಗಿರಿಜಾ ಮನೋಹರ 
ಸುರವರ ಕರುಣಾಕರ ಶರಣರ ಸುರತರು 
ವರಪಂಪಾಪತಿ ವಿರುಪಾಂಬಕ ಹೋ ಶುಭದ । 


ध 


ಮದನನ ಮಥನ ಪಂಚವದನ ಕೈಲಾಸದ 

ಸದನ ಸದಾಶಿವ ನಮೋ ನಮೋ 

ಹದಿನಾಕು ಭುವನದ ಹದನ ಬಲ್ಲರಿಜಿತ 

ಕದನ ಕಲುಷಹರ ನಮೋ ನಮೋ | ೧1 


ತಾರಕಪತಿವರ ಭೂರಿಕೃಪಾಂಬುಧಿ 
ತಾರಕ ಪಿತಹರ ಜಯಾ ಜಯ 
ತಾರಕ ಉಪದೇಶಕಾರಕ ಘನಭವ 
ತಾರಕ ಮೃತ್ಯುಂಜಯಾ ಜಯ |೨| 


ಶೇಷಾಭರಣ ವಿಭೂಷಾಭವ ವಿ- 

ಶೇಷಾಭಕುತಪಿಿಯ ವಿಭೊ 

ಶೇಷಾ ಭೂಭತಪೋಷ ಪ್ರಸನೆಂಕ 

ಟೇಶ ಭಜನ ಶೀಲ ವಿಭೊ ವಿಭೊ | ೩1 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 15 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೧ಿ೬ಿ ರಾಗ-ಮಲಯಮಾರುತ 


ಉನ್ನತದಿಂದಲಿ ಮನ್ಮಥ ಬರಲು ದ- 
ಹನ್ಮಾಡಿದ ಷಣ್ಮುಖಜನಕನೆ 


ಭರಿಸಿದ ಗಂಗೆಯನಿರಿಸಿದೆ ಜಡೆಯೊಳು 
ಧರಿಸಿದೆ ಚಂದ್ರನ ಮೆರೆಸಿದೆ ಭಕ್ತರ 
ಗುರುಮಹಿಪತಿಯಂಕುರಿಸಿದ ಬಾಲನ 
ಸಿರಸದಲಿಡು ನಿಜಪರಸಾದ ಕೈಯ 


ತಾಳ-ಆದಿತಾಳ 


६ 


| ೧1 


= 
~ 


ಸಂಗಹ - ನರಹರಿ ಸುಮಧ್ವ www.sumadhwaseva.com 


Page 16 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೧೮. ಮನೋ ನಿಯಾಮಕ ಮಹರುದ್ರದೇವರು ಹರಿಕಥಾಮೃತಸಾರ) 
ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರ 
ಧೂರ್ಜಟಿ ಸಾಮಜಾಜಿನವಸನಭೂಷಣ ಸುಮನಸೋತ್ತಂಸ । 
ಕಾಮಹರ ಕೈಲಾಸಮಂದಿರ ಸೋಮಸೂರ್ಯಾನಲವಿಲೋಚನ 
ಕಾಮಿತಪ್ರದ ಕರುಣಿಸೆಮಗೆ ಸದಾ ಸುಮಂಗಳವ ॥ 


ಕೃತ್ತಿವಾಸನೆ ಹಿಂದೆ ನೀ ನಾಲ್ವತ್ತು ಕಲ ಸಮೀರನಲಿ ಶಿ- 
ग्ड, ವಹಿಸ್ಯಖಿಳಾಗವ ಥ£ಗಳೋದಿ ಜಲಧಿಯೊಳು 1 
ಹತ್ತುಕಲ್ಪದಿ ತಪವಗೈದಾದಿತ್ಯರೊಳುತ್ತಮನೆನಿಸಿ ಪುರು- 


ಹೋತ್ತ ಪರಿಯಂಕಪದವೈದಿದೆಯೊ ುಹದೇವ ॥ 


ನಂದಿವಾಹನ ನಳಿನಿಧರ ವೌಳೀಂದುಶೇಖರ ಶಿವ ತ್ರಿಯಂಬಕ 
ಅಂಧಕಾಸುರಮಥನ ಗಜಶಾರ್ದೂಲಚರ್ಮಧರ 
ಮಂದಜಾಸನತನಯ ತ್ರಿಜಗದ್ದೆಂದ್ದೆ ಶುದಸ್ಪಟಿಕಸನ್ನಿಭ 

> ॐ न्‌ 
ವಂದಿಸುವೆನನವರತ ಪಾಲಿಸು ಪಾರ್ವತೀರಮಣ ॥ 


ಫಣಿಫಣಾಂಚಿತಮಕುಟ ರಂಜಿತ ಕ್ರಣಿತಡಮರುತ್ರಿಶೂಲ 
ಶಿಖಿದಿನಮಣಿನಿಶಾಕರನೇತ್ತ ಪರಮಪವಿತ ಸುಚರಿತ 
ಪಣತಕಾಮದ ಪಮಥಸುರಮುನಿಗಣಸುಪೂಜಿತ ಚರಣಯುಗ ರಾ- 
ವಣಮದವಿಭಂಜನ ಸತತ ಮಾಂ ಪಾಹಿ ಮಹದೇವ ॥ 


ದಕ ಯಜ್ಞವಿಭಂಜನನೆ ವಿರೂಪಾಕ, ವೆರಾಗ್ಲಾಧಿಪತಿ ಸಂ- 

ರಕಿಸಮ್ಮನು ಸರ್ವಕಾಲದಿ ಸನ್ನುದವನಿತು । 
€~) ಆ ಕ್ರಿ -9 

ಯಕ ಪತಿಸಖ ಯಜಿಪರಿಗೆ ಸುರವೃಕ್ಷ ವೃಕದನುಜಾರಿ ಲೋಕಾ- 


> 
ದ RD} ್‌ ಷವ ष ತೆ न 
ಧ್ಯಕ್ಷ 8 ನೌಾರ್ಬಾ್‌ಸಿ ಜೈಗೀಷವ್ಯ >©; ^> I 


ಹತ್ತುಕಲ್ಪದಿ ಲವಣಜಲಧಿಯೊಳುತ್ತಮಶ್ಲೋಕನ ಒಲಿಸಿ ಕೃತ- 
ಕೃತ್ಸನಾಗಿ ಜಗತ್ತತಿಯ ನೇಮದಿ ಕುಶಾಸ್ತಗಳ 
ಬಿತ್ತರಿಸಿ ಮೋಹಿಸಿ ದುರಾತ್ಮರ ನಿತ್ಯನಿರಯನಿವಾಸರೆನಿಸಿದ 

ಕೃತ್ತಿವಾಸಗೆ ನಮಿಪೆ ಶೇಷಪದಾರ್ಹನಹುದೆಂದು ॥ 


ಸಂಗ್ರಹ - ನರಹರಿ ಸುಮಧ್ದ www.sumadhwaseva.com Page 17 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೧೯.  ವೃಷಭನೇರಿದ ವಿಷಧರನ್ಕಾರೇ 


ರಾಗ - ಗುಂಡಕ್ರಿಯೆ ತಾಳ - ಆದಿತಾಳ 

ವೃಷಭನೇರಿದ ವಿಷಧರನ್ಯಾರೇ ಪೇಳಮ್ಮಯ್ಯ । डः । 
ಹಸುಳೆ ಪಾರ್ವತಿಯ ತಪಸಿಗೆ ಮೆಚ್ಚಿದ 

ಜಟಾಮಂಡಲಧಾರಿ ಕಣಮ್ಮ | ಅ.ಪ । 


ಕೈಲಾಸಗಿರಿಯ ದೊರೆಯಿವನಮ್ಮ - ಅದು ಅಲ್ಲದೆ ಕೇಳೆ । 

ಬೈಲು ಸ್ಮಶಾನವು ಮನೆಯಿವಗಮ್ಮ - ಸಂಕರ್ಷಣನೆಂದು 

ಕೇಳೆ ಮಹಿಯೊಳು ಜನ ಪೊಗಳುವರಮ್ಮ - ಇದು ನಿಜವಮ್ಮ 

ನಾಲಿಗೆಸಾಸಿರ ಫಣಿಭೂಷಣನಮ್ಮ - ರಮೆಯರಸಗೆ ಇವ ಮೊಮ್ಮಗನಮ್ಮ ॥ 0 ॥ 


ಬಾಲೆ ८२०००९४ 53 ಇವನಮ್ಮ - ಮಾವನ ಯಾಗದಲಿ 

ಬಾಳ ಕೃತ್ಯಗಳ ನಡೆಸಿದನಮ್ಮ - ಸಾಗರದಲಿ ಪುಟ್ಟಿದ 

ಕಾಲಕೂಟವ ಭಕ್ತಿಸಿದೆನಮ್ಮ - ರಾಮನ ದಯವಮ್ಮ 

ಮೇಲೆ ಉಳಿಯಲು ಶೇಷಗರಳವು - ನೀಲಕಂಠನೆಂದೆನಿಸಿದನಮ್ಮ ॥ ೨ ॥ 


ಹರನೊಂದಿನ ವೈಕುಂಠಕೆ ಬರಲು - ತಾತಗೆ ವಂದಿಸಲು 

ತರುಣಿರೂಪವ ನೋಡಬೇಕೆನಲು - ಹರಿ ತಾ ನಸುನಗಲು 

ಕರೆದು ಸೈರಿಸಲಾರೆ ನೀ ಎನಲು - ಹಠದಿ ಕುಳ್ಳಿರಲು 

ಕರುಣಿಗಳರಸನು ಹರನ ಮನವ ನೋಡಿ ಅರುಣೋದಯಕೆ ಬಾರೆಂದು ಕಳುಹಿದ ॥೩॥ 


ಅರುಣೋದಯಕೆ ಗಂಗಾಧರ ಬರಲು - ಹದಿನಾರುವರುಷದ 

ತರುಣೀರೂಪದಿ ಹರಿ ವನದೊಳಗಿರಲು - ಚರಣನಖಾಗ್ರದಿ 

ಧರಣಿ ಬರೆಯುತ ನಿಂತಿರಲು - ಸೆರಗ ಪಿಡಿಯ ಬರಲು 

ಕರದಿ ಶಂಖ ಗದೆ ಚಕ್ರ ತೋರಲು - ಹರನು ನಾಚಿ ತಲೆತಗ್ಗಿಸಿ ನಿಂತ ॥ 9 ॥ 


ಮಂಗಳಾಂಗನೆ ಮಾರಜನಕನೇ -ನಾ ಮಾಡಿದ ತಪ್ಪು 

ಹಿಂಗದೆ ಕ್ಷಮಿಸೋ ಯದುಕುಲತಿಲಕ - ವಕ್ತದೊಳೊಪ್ಪುವ ನಿ- 

ನ್ನಂಗನೆ ಅರಿಯಳು ನಖಿಮಹಿಮಾಂಕ - ಹೀಗೆನುತಲಿ ತವಕ 

ರಂಗವಿಠಲನ ಪದಗಳ ಪಿಡಿದು ಸಾಷ್ಟಾಂಗವೆರಗಿ ಕೈಲಾಸಕೆ ನಡೆದ ॥ 23 ॥ 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 18 


KB, 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೨೦. ಶಿವ ಶಿವ ಶಿವ ಎನ್ನಿರೋ — ಮೂಜಗದವರೆಲ್ಲ 


ಶಿವ ಶಿವ ಶಿವ ಎನ್ನಿರೋ — ಮೂಜಗದವರೆಲ್ಲ 


ಶಿವ ಶಿವ ಶಿವ ಎನ್ನಿರೋ | ಪ 
ಆಗಮ ಸಿದಾಂತ ಮೂಲದ ಜಪವಿದು ಶಿವ ಶಿವ ಶಿವ र्ठ - ನಿಮ್ಮ । 
ರೋಗದ ಮೂಲಪ ಕೆಡಿಪ ಔಷಧವಿದು ಶಿವ ಶಿವ ಶಿವ ಎನ್ನಿರೆ (1 


6.04. ಜನಿ ಹುಟ್ಟಿ ಮೈಮರೆಯದಿರಬೇಡಿ ಶಿವ ಶಿವ ಶಿವ ಎನ್ನಿರೋ ನಿಮ್ಮ । 


ಣವ ವ್ಯರ್ಥವ ಮಾಡದೆ ಶಿವ ಶಿವ ಶಿವ ಎನ್ನಿರೋ । ೨21 


ಅಪರಾಧಕೋಟಿ ತ್ತಜಿಸಬೇಕಾದರೆ ಶಿವ ಶಿವ ಶಿವ ಎನ್ನಿರೋ ಮುಂದೆ । 


ಉಪಮಿತರೋರ್ಮಿತರರಿಯದ ಜಪವಿದು ಶಿವ ಶಿವ ಶಿವ ಎನ್ನಿರೋ । ೩1 
ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ ಶಿವ ಶಿವ ಎನ್ನಿರೋ ನಿಮ 
ಸವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ ಶಿವ ಶಿವ ಎನ್ನಿರೋ । ೪1 
ಭುವನಕೆ ಬಲ್ಲಿದಗಾಗಬೇಕಾದರೆ ಶಿವ ಶಿವ ಶಿವ ಎನ್ನಿರೋ - ನೀವು 
ಭುವನ ಪದವಿಯನು ಪಡೆಯಬೇಕಾದರೆ ಶಿವ ಶಿವ ಶಿವ ಎನ್ನಿರೋ । ೫1 


ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ ಶಿವ ಎನ್ನಿರೋ —ಮುಂದೆ । 
ಪರಮಾತ್ತನ ನೀವು ತಿಳಿಯಬೇಕಾದರೆ ಶಿವ ಶಿವ ಶಿವ ಎನ್ನಿರೋ | ೬1 
ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ ಶಿವ ಶಿವ ಎನ್ನಿರೋ - ನೀವು 
ತತ್ತ್ಯಪತಿ ಆದಿಕೇಶವ ಕೂಡಬೇಕಾದರೆ ಶಿವ ಶಿವ ಶಿವ ಎನ್ನಿರೋ | ೭1 


ಸಂಗ್ರಹ - ನರಹರಿ ಸುಮಧ್ತ www.sumadhwaseva.com Page 19 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೨೧. ಕಂಡೆ ಕರುಣಾ ರು 


ರಾಗ - ನಾದನಾಮಕ್ತಿಯೆ ತಾಳ - ಆದಿತಾಳ 
ಕಂಡೆ ಕರುಣಾನಿಧಿಯ | ಗಂಗೆಯ ಮಂಡೆಯೊಳಿಟ, ದೊರೆಯ | ಪ 
ರುಂಡಮಾಲೆಯ ಸಿರಿಯ ನೊಸಲೊಳು ಕೆಂಡಗಣಿನ ಬಗೆಯ ಹರನ | ಅ.ಪ । 


ಗಜ-ಚರ್ಮಾಂಬರನ | ಗೌರಿ | ವರಜಗದೀಶ್ವರನ | 
ತ್ರಿಜಗನ್ಮೋಹನನ | ದಕ್ಸಾಧ್ವರಜಯನ ಕೆಡಿಸಿದನ ಶಿವನ | ಹರನ | ೧1 


ಭಸಿತ ಭೂಷಿತಹರನ | हठं ठ ವಶದೊಳಗಿರುತಿಹನ । 
ಪಶುಪತಿಯೆನಿಸುವನ । ವಸುಧೇಲಿ ಶಶಿಶೇಖರ ಶಿವನ | ಹರನ | ೨1 


ಕಪ್ಪು ಕೊರಳ ಹರನ ಕಂದರ್ಪನ ಪಿತನ ಸಖನ । 


ಮುಪ್ಪುರ ಗೆಲಿದವನ | ಮುನಿಸುತ ಸರ್ಪಭೂಷಣ ಶಿವನ । ಹರನ | 8. 1 
ಕಾಮಿತ ಫಲವೀವನ | ಭಕುತರ ಪ್ರೆ ಮದಿ ಸಲಹುವನ । 
ರಾಮನಾ ರನ | ರತಿಪತಿ ಕಾಮನ ಸಂಹರನ । ಶಿವನ | ೪% | 


ದರೆಗೆ ದಕಿಣ ಕಾಶಿ | ಎನಿಸುವ ಪಂಪಾಪುರವಾಸಿ । 
ತಾರಕ ಉಪದೇಶಿ । ಪುರಂದರವಿಠಲ ಭಕ್ತಪೋಶಿ | ಹರನ । ॐ । 


೨೨. ಗೌರೀವರನೆ ಎನ್ನ ಮೊರೆ ಕೇಳೋ - 
ರಾಗ - ನವರೇಜು ತಾಳ - ಆದಿತಾಳ 


ಗೌರೀವರನೆ ಎನ್ನ ಮೊರೆ ಕೇಳೋ ಚೆನ್ನ 
ಹೌರಾನೆ ಮತಿಯಿತ್ತುನ್‌ ಸಲಹಬೇಕೆನ್ನ | ಪ! 


ಗೌರವ ಗಾತುರ ತೌರಮನೆಯ ಹರ 
ಕೌರವಾಂತಕನೊಳು ಶೌರಿಯ ತೋರಿಸೋ | ಅ.ಪ. 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 20 


Kp, 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


ಮೃಗಲಾಂಛನ त © ಶಿವ ಮಹದೇವ । 
ತ್ರಿಗುಣಾತುಮ ಗಾತುರ ಭಕ್ತ ಸಂಜೀವ । 
ನಿಗಮತುರಗ ಪಾಪ ವನಮೂಲದಾವ | 
ಮೃಗಪಾಣಿ ಮೃತ್ಸುಂಜಯ ಜಯ ಸುಪ್ರಭಾತ । |. ¢ 1 


ನಗಪಗೆ ಮಗನನು ಮೃಗನೆವನದಿ ಕಾ-। 
ಳಗಮಾಡಿ ಮೆಚ್ಚಿದೆ ಅಗಣಿತ ಗುಣಮಣಿ । 
ಯುಗಯುಗದಲಿ ವಾಲಗ ನಿನವರೊಳು । 
ಮುಗಳೆ ಮುಗಳೆ ಕೊಡು ಗಗನೇಶ ಜನಕ ॥ । ೨1 


ಭವಹರ ತ್ರಿಯಂಬಕ ತ್ರಿಪ್ರರಾರಾತಿ । 

ಪವನ ಸಪುತ ಸಪ್ತ ತಂದಿಹ ಖ್ಯಾತಿ । 

ಅವನಿಯೋಳ್‌ ಕೈಲಾಸವಾಸ ಅಪ್ರತಿ । 

ಧಭಕುತಿಕೊಡು ಶಂಭು ಪಶುಪತಿ | । ೩1 


a 
£| 


ದಿವಸ ದಿವಸ ವೈಶ್ರವಣ ಬಾಂಧವ ८९ 

ಹವೆ ನಿನಗೊಪಿತು ಅವನಿಯೊಳುತ್ತಮ । 

ಶ್ರವಣದೊಳಗೆ ರಾಘವನ ಕಥಾಮೃತ | 

ಸವಿದೋರುವುದೋ ಭುವನ ಪವಿತ್ರ । । ೪1 


ಅಜಭ್ಯೃಕುಟಿಸಂಭೂತ ಭೂತಗಣೇಶ । 

ಭುಜಗಕುಂಡಲ ಮಾಲಾ ವಿಭೂತಿ ಭೂಷ । 

ನಿಜ ಮಹಾಸ್ಪಶಾನವಾಸ ಉಗೇಶ । 

ತ್ಲಿಜಗಪಾವನ ಗಂಗಾಧರ ವಿದ್ದೇಶ । । 8९ 1 


ಸುಜನ ಹೃದಯ ಪಂಕಜದೊಳ್‌ ಮಿನುಗುವ 

ಗಜಪಾಲಕ ವಿಜಯವಿಠ ಲನಂಘಿ | 

ಭಜನೆಯ ಕೊಡು ಭೂಭುಜ ದೇವೋತ್ತಮ । 

ರಜತಾದ್ರಿನಿಲಯನೆ ಗಜ ಅಜಿನಾಂಬರ ॥ ६ ॥ 


ಸಂಗ್ರಹ - ನರಹರಿ ಸುಮಧ್ರ www.sumadhwaseva.com Page 21 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೨೩. ಬಲ್ಲಹ ಮು ಟ್ವದಿರೆನ್ನನು 


= 
९ 
6 
¢ 

इ 
£ 
+भ 
२4. 
2. 
६ 


ಬಲ್ಲಹ ಮುಟ್ಟದಿರೆನ್ನ ಬಗೆಯ ಮೋಹನ್ನ ರನ್ನ 
ಮಲ್ಲಿಗೆಗೋಲಮದಭಂಗ್‌ ಮಧುರೇಶ ಲಿಂಗ | ಅ.ಪ. 


ಕನ್ನವೆಣ್ಣ ಕಂಡಮ್ಯಾಲೆ ಕದಡಿತು ನಿನ್ನ ಲೀಲೆ 

ನನ್ನ ಕೂಡಿನ್ಹಾ್ಯಾತರ ಲಲ್ಲೆ ನಗೆಯ ಬಲ್ಲೆ 

ಇನ್ನು ನಾನ್ಯಾತಕೆ ಬೇಕು ಇಷ್ಟರ ಬಗೆಯ ಸಾಕು 

ಮು ನ್ನಿನ ಗುಣ ನಿ ನ್ನಲಿಲ್ಲ ಮು ದ್ದಿಸಸಲ್ಲ | ೧1 
ಮಂಡೆಯೊಳಗೆ ಪೆಣ್ಣ ಮಡುಗುವರೆ ಮುಕ್ಕಣ್ಣ 
ಲೆಂಡತನವ್ಯಾತಕೆನ್ನೊಳು ಲೇಸು ಕೇಳು 

ಕಂಡು ನಾ ತಾಳುವುದೆಲ್ಲ ಕಪಟ ಎಳಿನಷ್ಟಿಲ್ಲ 
ಉಂಡಮ್ಯಾಲಿನ್ಯಾತಕೊ ಹಟ ಉಣ್ಣೆನೊ ಬೀಜ । ೨1 


ಯತಿಕುಲಕಲ್ಪಭೂಜ ಎಸೆವ ಶ್ರೀರವಿತೇಜ 

ಸತತ ಶ್ರೀ ಹಯವದನನ್ನ ಸಖ ಮೋಹನ್ನ 

ಗತಿ ನೀನೇ ದೇವೋತ್ಸುಂಗ ಗಂಭೀರ ನವಮೋಹನಾಂಗ 
ಮತಿಯಿತ್ತು ಕೊಡೊ ಎನ್ನ ಮಧುರೇಶನ್ನ । ೩1 


Kp, 


ಸಂಗಹ - ನರಹರಿ ಸುಮಧ್ವ www.sumadhwaseva.com 


Page 22 


“ಹರಿದಾಸರು ಕಂಡ ಮನೋನಿಯಾಮಕ ರುದ್ರದೇವರು” 


೨೪. ಶಿವಗಾಗಿ ಶಿವ ಬಂದ - ಶ್ಯಾಮಸುಂದರ ದಾಸರ ಮುಂಡಿಗೆ 


ಶಿವಗಾಗಿ ಶಿವ ಬಂದ 


ಶಿವಗಾಗಿ -ನೀರಿಗಾಗಿ, ಶಿವ-ನರಿಯು ಬಂದಿತು. 
ಶಿವ-ನರಿಯು ಕುಡಿದ - ನೀರನ್ನು ಕುಡಿಯಿತು 


@% 
£| 


ವ - ಸರ್ಪವೂ ಕಡಿದ - ಕ್ರಚ್ಛಿತು 

ಶಿವ - ನರಿಯು, ಸತ್ತ - ಸತ್ತಿತು 

ಶಿವನ ಅರ್ಧಾಂಗಿ - ಹೆಣ್ಣು ನರಿಯು 
ಶಿವ ಶಿವ - ಶಿವ ಶಿವ ಎಂದು ಮರುಗಿತು 


ಇಲ್ಲಿ ಶಿವ ಶಬ್ದಕ್ಕೆ ಶಿವನೇ ಸತ್ತನೆಂದು ಅರ್ಥ ಬರುವಂತೆ ಮಂಡಿಗೆ ರಚಿಸಲಾಗಿದೆ. ಶಿವ ಶಬ್ದಕ್ಕೆ ನರಿ, 
ಹೆಣ್ಣುನರಿ (ಶಿವಾ), ಹಾವು ಮುಂತಾದ ಅರ್ಥಗಳಿವೆ. 


ಸಂಗ್ರಹ - ನರಹರಿ ಸುಮಧ್ವ www.sumadhwaseva.com Page 23 


